ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


ಮಾನ್ಯ ಪಿಘನ-ಪಠಿಷಕ್ಷಿನ ಸದಸ್ಯರ ಹೆಸರು 


: 1243 
ಇ ಶ್ರೀ ಬಿ.ಜಿ. ಪಾಟೀಲ್‌ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ ಚುನಾಯಿತರಾದವರು) 
: 21.12.2018 
: ಮಾನ್ಯ ಸಹಕಾರ ಸಚಿವರು 


EN ಪತ್ತ 
೦ಗಾ ೦ಗಾಮಿನಲ್ಲಿ 
ಬಿತ್ತನೆಯಾದ ತೊಗರಿ ರಾಶಿಯಾಗಿ 
ಮಾರುಕಟ್ಟೆಗೆ ಬರಲು ಹೌದು 
ಪ್ರಾರಂಭವಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಃ 
೦ಬಲ'"` `ಚಿಲೆಯಲ್ಲಿ ತೊಗರಿ] ದಿನಾಂಕ24.11.2018 ರಂದು "ಜರುಗಿದ 'ಕೃ೩''ಮತ್ತು ತೊಹಿಗಾಕಕಾ 


"ಖರೀದಿಗೆ ಸರ್ಕಾರ ಯಾವ ಕ್ರಮ 
ಕೈಗೊಂಡಿದೆ; j 


ಉತ್ಪನ್ನಗಳ ಬೆಲೆ ಸ್ಥಿರೀಕರಣ ಸಚಿವ ಸಂಪುಟ ಉಪೆ ಸಮಿತಿ ಸಭೆಯಲ್ಲಿ 
ಚರ್ಚಿಸಿ ಪ್ರಮುಖ ಮಾರುಕಟ್ಟೆಗಳಲ್ಲಿ ತೊಗರಿ ಉತ್ಸನ್ನದ ಬೆಲೆಯು ಕೇಂದ್ರ. 
ಸರ್ಕಾರ ಘೋಷಿಸಿರುವ ಬೆಂಬಲ ಬೆಲೆಗಿಂತ ಕಡಿಮೆ ಧಾರಣೆಯಲ್ಲಿ 
ಮಾರಾಟವಾಗುತ್ತಿರುವ ಹಿನ್ನೆಲೆಯಲ್ಲಿ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ 
ತೊಗರಿ ಖರೀದಿಸಲು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲು 
ಅನುಮೋದನೆಯಾಗಿರುತ್ತದೆ. ಇದರನ್ನ್ವಯ, ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ 


`| ಸಲ್ಲಿಸಲು ಕ್ರಮವಹಿಸಲಾಗುತಿದೆ. 


ಷ್ಟು ಖರೀದಿ 


ಎ ಕೇಂದ್ರಗಳನ್ನು 
ಮತ್ತು ಯಾವ ಯಾವ 
ಪ್ರದೇಶಗಳಲ್ಲಿ ತೆರೆಯಲು ಸರ್ಕಾರ 
ಕಮ ಕೈಗೊಂಡಿದೆ; 


€೦ದ್ರ ಸರ್ಕಾ ೦ಬಲ 
ಎಷ್ಟು ರಾಜ್ಯ ಸರ್ಕಾರ ಎಷ್ಟು 
ಪ್ರೋತ್ಲಾಹಧನ ನಿಗಧಿಪಡಿಸುವುದು 
ಮತ್ತು ಯಾವಾಗ ನಿಗಧಿ 
ಪಡಿಸುವುದು; 


ಪ್ರಕ್ರಿಯೆಯನ್ನು ಎಂದಿನಿಂದ 
ಪ್ರಾರಂಭಿಸಲಾಗುವುದು ಮತ್ತು ಈ 
ವರ್ಷ ಎಷ್ಟು ಪ್ರಮಾಣದ ತೊಗರಿ 


ಕೇಂದ್ರ `ರ್ಕಾರದಿಂದ ಚಿಂಬಲ`ಚಿರಕ `ಯೋಜನಯಡದ್‌ ತಗರ 
ಖರೀದಿಸಲು ಅನುಮೋದನೆ ದೊರೆತ ನಂತರ ಮುಂದಿನ ಕೃಷಿ ಮತ್ತು 


ತೋಟಗಾರಿಕಾ ಉತ್ಪನ್ನಗಳ ಬೆಲೆ ಸ್ಥಿರೀಕರಣ ಸಚಿವ ಸಂಪುಟ ಉಪ 
ಸಮಿತಿಯ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನಿಸಿದಂತೆ ಕ್ರಮವಹಿಸಲಾಗುವುದು. 


2018-05ನೇ ಸಾಲಿನ ಕಂಡದ್‌ ಸರ್ಕಾರವು ಎಫ್‌.ಎ.ಕ್ಯೂ ಗುಣಮಟ್ಟದ 
ತೊಗರಿ ಪ್ರತಿ ಕ್ರಿಗೆ ರೂ.5,675/- ಘೋಷಿಸಿರುತ್ತದೆ. ರಾಜ್ಯ ಸರ್ಕಾರದ 
ವತಿಯಿಂದ ಪ್ರೋತ್ಸಾಹಧನ ನೀಡುವ ಕುರಿತಂತೆ ಕೃಷಿ ಮತ್ತು ತೋಟಗಾರಿಕಾ 
ಉತ್ಪನ್ನಗಳ ಬೆಲೆ ಸ್ಥಿರೀಕರಣ ಸಚಿವ ಸಂಪುಟ ಉಪ ಸಮಿತಿ ಸಭೆಯ 
ಮುಂದೆ ಮಂಡಿಸಿ, ಸಭೆಯ ತೀರ್ಮಾನದನ್ಸಯ ಕ್ರಮವಹಿಸಲಾಗುವುದು. 


ಸರ್ಕಾರದಿಂದ "ತೊಗ "ಖರೀ 1208-79ನೇ ಸಾಲಿನ ತೊಗರಿಯನ್ನು ಅಂದಾಜು 15.860 ಲಕ್ಷ ಹೆಕ್ಟೇರ್‌ 


ಪ್ರದೇಶದಲ್ಲಿ ಅಂದಾಜು 11.34 ಲಕ್ಷ ಮೆ.ಟನ್‌ ಉತ್ಪಾದನೆಯನ್ನು ಬೆಳೆದರ್ಶಕ 
ಸಮೀಕ್ಷೆಯಂತೆ ನಿರೀಕ್ಷಿಸಲಾಗಿದೆ. ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ. 


ಯೋಜನೆಯ ಮಾರ್ಗಸೂಚಿಗಳನ್ವಯ ರಾಜ್ಯದಲ್ಲಿ ತೊಗರಿ ಉತ್ಪಾದನೆಯ 


ಖರೀದಿಸಲಾಗುವುದು? (ವಿವರ | ಶೇ.25ರಷ್ಟು ಪ್ರಮಾಣವನ್ನು ಖರೀದಿಸಲು ಅವಕಾಶವಿರುತ್ತದೆ. ಕೇಂದ್ರ 
ನೀಡುವುದು) ಸರ್ಕಾರದಿಂದ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಖರೀದಿಸಲು 

ಅನುಮೋದನೆ ದೊರೆತ ನಂತರ ಖರೀದಿ ಪ್ರಕ್ರಿಯೆಯನ್ನು 
ಪ್ರಾರಂಭಿಸಲಾಗುವುದು. 


ಸಂಖ್ಯೆ: ಸಳ 528 ಎಂಆರ್‌ ಇ 2018 


(ಬಂಡೆಪ್ಸ ಖೆಂಪೂರ) 
ಸಹಕಾರ ಸಚಿವರು. 


